ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


71 
ಶ್ರೀ ಸುನಿಲ್‌ ವಲ್ಯಾಪುರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 

22-02-2022 


ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ದಿ ಹಾಗೂ... `ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಕಲಬುರಗಿ ಜಿಲ್ಲೆಯಲ್ಲಿ ಕೋವಿಡ್‌-19ರ 
ಕಾರಣದಿಂದಾಗಿ ಅಂಗನವಾಡಿ ಮಕ್ಕಳಲ್ಲಿ' 
ಅಪೌಷ್ಠಿಕತೆ ಪ್ರಮಾಣ ಹೆಚ್ಚಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ರಾಜ್ಯದಲ್ಲಿ ಅಪೌಷ್ಟಿಕತೆಗೆ ಒಳಗಾಗಿರುವ 
ಮಕ್ಕಳ ಸಂಖ್ಯೆ .ಎಷ್ಟು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಸರ್ಕಾರ ಅಪೌಷ್ಠಿಕತೆ ನಿವಾರಣೆ ಮತ್ತು 
ಮಕ್ಕಳ 'ವಿವಿಧ ಆರೋಗ್ಯ ಸಮಸ್ಯೆಗಳನ್ನು 
ನಿವಾರಿಸಲು ಸರ್ಕಾರ ಮೀಸಲಿಟ್ಟಿರುವ 


ಅನುದಾನ ಎಷ್ಟು 


ರಾಜ್ಯದಲ್ಲಿ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ 
ಅಂಗನವಾಡಿ ' ಕೇಂದ್ರದಲ್ಲಿ ಕಳೆದ 3 
ವರ್ಷಗಳಲ್ಲಿ ದಾಖಲಾತಿ ಪಡೆದ ಮಕ್ಕಳ 
ಸಂಖ್ಯೆ ಎಷ್ಟು, (ಜಿಲ್ಲಾವಾರು ಸಂಪೂರ್ಣ 
ಮಾಹಿತಿ ನೀಡುವುದು). ' 


ಸಂಖ್ಯೆ: ಮಮಣಇ 51 ಐಸಿಡಿ 2022 


“1 2021-2022ನೇ 


ಕಲಬುರಗಿ ಜಿಲ್ಲೆಯಲ್ಲಿ  ಕೋವಿಡ್‌-19ರ ಕಾರಣದಿಂದಾಗಿ 
ಅಂಗನವಾಡಿ ಮಕ್ಕಳಲ್ಲಿ ಅಪೌಷ್ಟಿಕತೆ ಪ್ರಮಾಣ 2020-21 ರಲ್ಲಿ 
ಅಪೌಷ್ಠಿಕ ಮತ್ತು ತೀವ್ರ ಅಪೌಷ್ಠಿಕ ಮಕ್ಕಳ ಒಟ್ಟು ಸಂಖ್ಯೆ-26907, 
ಸಾಲಿನಲ್ಲಿ: 23644 ಇರುತ್ತದೆ. .ಅದರಂತೆ 
ಅಪೌಷ್ಠಿಕತೆ ಪ್ರಮಾಣ ಹೆಚ್ಚಾಗಿರುವುದು ಕಂಡು ಬಂದಿರುವುದಿಲ್ಲ. ' 

ರಾಜ್ಯದಲ್ಲಿ ಸಾಥಾರಣಾ ಅಪೌಷ್ಟಿಕ ಮಕ್ಕಳ ಸಂಖ್ಯೆ-293335 
ಹಾಗೂ ತೀವ್ರ ಅಪೌಷ್ಟಿಕ ಮಕ್ಕಳ ಸಂಖ್ಯೆ-631 ಇರುತ್ತಾರೆ. 
(ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-। ರಲ್ಲಿ ಒದಗಿಸಿದೆ). 


ಪೂರಕ ಪೌಷ್ಠಿಕ ಆಹಾರ ಕಾರ್ಯಕ್ರಮದಡಿ ಪ್ರಸ್ತುತ ಸಾಲಿನಲ್ಲಿ 
ರೂ.197319.20 ಲಕ್ಷಗಳ ಅನುದಾನ ಒದಗಿಸಲಾಗಿದೆ. ಈ 
ಅನುದಾನದಲ್ಲಿ ಪೂರಕ ಪೌಷ್ಠಿಕ ಆಹಾರ ಕಾರ್ಯಕ್ರಮದ ವೆಚ್ಚ 
ಹಾಗೂ ರಾಜ್ಯ ಸರ್ಕಾರದಿಂದ ಅನುಷ್ಟಾನಗೊಳಿಸುತ್ತಿರುವ 
ಕ್ಷೀರಭಾಗ್ಯ, ಸೃಷ್ಟಿ ಮತ್ತು. ತೀವ್ರ / ಸಾಧಾರಣ ಅಪೌಷ್ಠಿಕ ಮಕ್ಕಳಿಗೆ 
ನೀಡುವ ಮೊಟ್ಟೆ ಮತ್ತು ಹಾಲಿಗೆ ತಗಲುವ ವೆಚ್ಚವೂ ಸಹ 
ಸೇರಿರುತ್ತದೆ. ಸದರಿ ಅನುದಾನದಿಂದ ತೀವ್ರ ಅಪೆಷ್ಕಿಕ ಮಕ್ಕಳಿಗೆ 
ಫೂರಕ ಪೌಷ್ಠಿಕ ಆಹಾರಕ್ಕಾಗಿ ತಗಲುವ ವೆಶ್ಚವನ್ನೂ ಸಹ 
ಭರಿಸಲಾಗುವುದು. ಇದಕ್ಕಾಗಿ ಪ್ರತ್ಯೇಕ ಅನುದಾನವನ್ನು 
ಮೀಸಲಿಟ್ಟಿರುವುದಿಲ್ಲ. 


ರಾಜ್ಯದಲ್ಲಿ ಹಾಗೂ "ಕಲಬುರಗಿ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ 
ಕಳೆದ 3 ವರ್ಷಗಳಲ್ಲಿ ದಾಖಲಾತಿ ಪಡೆದ ಮಕ್ಕಳ ಸಂಖ್ಯೆಯ |. 
ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-2ರಲ್ಲಿ ಒದಗಿಸಿದೆ. 


ಆಚಾರ ಹಾಲಪ್ಪ ಬಸಪ್ಪ) ' 

ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ 

ಹಿರಿಯ ನಾಗರೀಕರೆ ಸಬಲೀಕರಣ ಸಚಿವರು. 


ಅನುಬಂಧ-1 , 
*  ಶ್ರೀಸುನಿಲ್‌ ವಲ್ಯಾಪುರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ- 711 ಕ್ಕೆ ಮಾಹಿತಿ 


TOTAL CLASSIFICATION OF NUTRITION STATUS 
sl CHILDREN 

no | PISTRICT NAME WEIGHED NORMAL MODERATELY SEVERELY W 

(ಜನವರಿ-2022ರ UNDERWEIGHT UNDERWEIGHT 

ಅಂತ್ಯಕ್ಯ % % % 

2 Bagalkot 212784 197309 | 92.73 15345 7.21 130 0.06 

Bangalore (U 201404 197288 | 9796 3978 198 138 0.07 
[3 Bmuloe® | 61642 60728 98.52 876 142 | 38 | 0056 | 

Belgaum 448454 90.86 9.02 0.12 
i 5/Blay | 244328 218759 | 8953 10.29 0.17 —] 

[6 f[Bdr “oo | 156135 | 140582 | 9004 9.88 0.08 
[7 [Bijapur | 233122 | 220750 | 9469 | 12001 

| 8 | Chamarajanagar |} 59608 | 56196 | 9428 | 330 | 554 | 12019 

| 9 | Chickbaliapura | 94281 | 89311 | 9473 METET 60 0.06 

| 10 | Chickmagaur |} 59597 | 56201 | 9430 178 0.30 

Chitradurga | _ 322519 | 115428 | 9421 | 6962 | 568 | 19 | 01 

12 | Dakshina Kanna | _ 133396 | 131429 | 9853 | 1927 | 18 |} 30 | 00 
| 13 | Davangere | 134630 | 128751 | 9563 | 5753 | 3068 | 126 | 067 | 
3649 | 260 | | 00 | 
5 [Gadags “oof 92786 | 87331 | 981 | 530 | 57 | 125 | 013 | 

18 | Hassan 85729 83703 97.64 1909 2.23 117 0.14 
[19 [Hovis OT 137970 | 124948 | 9056 | 12465 | $0 | S59 | 041 | 
[20 Kodagu “| ~ aoses | 3000s | 972 | 30 | 259 | 62 | 020 
[2Koar “| 99534 | 95993 | 9637 | 3331 | 345 | 179 | 018 | 
| 22 [Kopi | 162995 | 139a64 | 8556 | 251235 | 1319 | 308 | 025 | 
[23 (Mandya | 104210 | 101247 | 9716 | 2823 | 27 | 140 | 03 
[24 [Mysore “T4967 | 106 | sess | 3595 335 | 156 | 010 | 
25 | Ramangar “| 62584 | 60560 | 9645 | 700 | 336 | 2 | 09 | 
| 26 | Raichur {231176 | 196129 | 8484 | 3457) | 1496 | 470 | 020 | 
| 28 [Tumkur ooo] 142954 5.69 HE 
| 29 | Udupi 67264 0.98 60 | 00 | 

| 30 | Uttar Kannada 101316 


1.51 102 
State Total 4267861 3968395 6.87 6131 | 014 | 


ಅನುಬಂಧ-2 
ಶ್ರೀ ಸುನಿಲ್‌ ಪಲ್ಯಾಪುರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) ಇವರ ಚುಕ್ಕೆ ಗುರುಷಿಲ್ಲದ ಪ್ರಶ್ನೆ ಸಂಖ್ಯೆ- 711 ಕೈ ಮಾಹಿತಿ 


M819 2019-20 2020-21 


ಒಟ್ಟು 63 | 36 ಒಟ್ಟು 03 36 ಒಟ್ಟು 


183719 | 101080 | 73400 | 174480 | 101804 | 73388 | 175192 
182882 | 124443 | 51078 | 175521 | 125343 | 59497 | 184840 


54920 | 32684 | 17340 | 50024 | 32501 | 24649 | 57150 


§ 
ಕ 


0-3 


ದಾ 


ಂಗಳೂರು (ನ) | 129627 
ಳೂರು (ಗ್ರಾ) | 34243 


li 


| 


cee Fe 


[on rac ns we [mss | vans [ose 
ಬಳ್ಳಾರಿ 123792 133443 | 85333 | 218776 | 130235 | 106877 | 237212 


" 


$5897 | 40320 | 136217 | 90968 | 43035 | 
38707 | 28454 | 67161 63712 | 34155 | 24944 | 59099 
es [ar [oe [ara aus | si [ont | s56o [S75 
121180 | 68961 | 60775 | 129736 126441 
ಇ 
ದ್ರ 83010 142871 66132 | 45132 | 111264 

45873 | 112796 | 64091 108324 | 685 | 54936 | 123361 
5s {ms | un ವ 


| 33251 | 
45855 | 34550 | 80254 | 43591 | 32004 | 76495 | 39689 | 30456 | 70145 
146212 


FET 
il 


| 2, 
5 ಸೆ 
[SN 
Al 
£/lo 
ul 


[sls [=[5[5 
ilk 
El 


ಹಡ 


2 


78637 67575 


25618 | 1977 | 8025 | 26003 | 19939 | 12316 | 31655 
54976 | 30423 51080 | 26891 | 77971 | 54838 | 38218 
Xo | 22270 | wesos | sioes | oases | 79646 | 50916 | 36089 | 89005 


86506 | 57668 | 144174 | 85492 136598 | 82323 | 56495 | 138818 


31804 | 22153 | $3967 | 31619 | 56480 | 32117 | 22594 | 54711 
114342 119030 116255 211036 
44218 | 4294 | 86712 49283 | 101270 
60411 | 139010 | 78611 | 56639 76562 145936 


48469 | 48157 | 96626 43797 | 90275 | 46686 | 45785 | 92471 
| 63260 | 55604 | 118864 | 66981 | 58467 | 125448 | 67592 | 70897 | 138489 
2189094 | 1 


ಒಟ್ಟು | 2241312 | 1548663 | 3789975 512975 | 3702069 | 2206163 | 1726900 | 3933063 


CE 
fli i 


[4 
Ww 


i 


[3 


CE 
28 
ತೆ 


sss 
$4 
‘& 
ರ] 
ಮ 


N 


No 


